ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ನೂರ ನಲವತ್ತೆರಡನೆಯ ಅಧಿವೇಶನ 
ಬುಧವಾರ, ದಿನಾ೦ಕ: 09ನೇ ಡಿಸೆಂಬರ್‌, 2020 


ಬಹು ಮಹಡಿ ಕಟ್ಟಡಗಳಿಗೆ ವಸತಿ ಯೋಗ್ಯ ಪ್ರಮಾಣ ಪತ್ರ ಕುರಿತು. 
ಶ್ರೀ ಎನ್‌.ರವಿಕುಮಾರ್‌ (ವಿಧಾನಸಭೆಯಿಂದ ಚುನಾಯಿತರಾದವರು) :- 
261 (206) ಮಾನ್ಯ ವಸತಿ ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ :- 


(ಅ) ಬಹು ಮಹಡಿ ಕಟ್ಟಡಗಳಿಗೆ ವಸತಿ ಯೋಗ್ಯ ಪ್ರಮಾಣ ಪತ್ರ ನೀಡುವ ಸಮಯದಲ್ಲಿ ಸದರಿ 
ಕಟ್ಟಡಗಳಲ್ಲಿರುವ ಸೌಲಭ್ಯಗಳಾದ, ಜಿಮ್ಮಾಶಿಯಂ ಕೊಠಡಿ, ಫಂಕ್ಷನ್‌ ಹಾಲ್‌, ಕಬ್‌ ಹೌಸ್‌, ಇನ್ನೋರ್‌ ಗೇಮ್ಸ್‌, 
ಸ್ವಿಮಿಂಗ್‌ ಪೂಲ್‌ ಸೌಲಭ್ಯಗಳಿಗೂ ಬಳಕೆ ಪ್ರಮಾಣಪತ್ರ ನೀಡಲಾಗುತ್ತಿದೆಯೇ; 


(ಆ) ಸದರಿ ಸೌಲಭ್ಯಗಳ ಕೊಠಡಿಗಳಿಗೆ ಆಸ್ತಿ ತೆರಿಗೆ ವಿಧಿಸಲಾಗುತ್ತಿದೆಯೇ; ಕಳೆದ 5 ವರ್ಷಗಳಲ್ಲಿ ಈ 
ಸೌಲಭ್ಯಗಳನ್ನು ನೀಡುವ ವಸತಿ ಸಂಕೀರ್ಣಗಳಲ್ಲಿ ಸಂಗ್ರಹಿಸಲಾದ ಆಸ್ತಿ ತೆರಿಗೆ ಎಷ್ಟು; (ವರ್ಷವಾರು ವಿವರ 
ನೀಡುವುದು) 


(ಇ) ಮೇಲ್ಕಂಡ ಸೌಲಭ್ಯಗಳ ಕುರಿತು ವಾಸ ಯೋಗ್ಯ ಪ್ರಮಾಣ ಪತ್ರದಲ್ಲಿ (೦) ನಮೂದಿಸಲಾಗುತ್ತಿದೆಯೇ; ಈ 
ಸೌಲಭ್ಯಗಳು ಇರುವ ಶಾಶ್ವತ ನಿರ್ಮಾಣಗಳಿಗೆ ಡೋರ್‌ ನಂಬರ್‌ ಬೀಡಲಾಗಿದೆಯೇ; ಡೋರ್‌ ನಂಬರ್‌ ಇಲ್ಲದೆ 
ಈ ಸೌಲಭ್ಯಗಳನ್ನು ನೀಡಬಹುದೇ? (ವಿವರ ನೀಡುವುದು) 


